ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ ೦೨ನೇ ಜುಲೈ, ೨೦15 
(ಸಮಯ: ಬೆಳಗ್ಗೆ 1೦.೦೦ ಗ೦ಟೆಗೆ) 


11 ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಗೋವಿಂದ ಎ೦೦.ಕಾರಯೋಳ, 
ಬಸವರಾಜ ಬೊಮ್ಮಾಯಿ. ಲಕ್ಷ್ಮಣ ಸಂಗಪ್ಪ ಸವದಿ, ಎ.ಎಸ್‌. ಪಾಟೀಲ್‌(ನಡಹಳ್ಳ). 
ಎನ್‌.ಹೆಚ್‌. ಕೋನರೆಡ್ಡಿ ಹಾಗೂ ಇತರರು ಹೈದ್ರಾಬಾದ್‌-ಕರ್ನಾಟಕ ಕಲ೦-371(ಜೆ) 
ಹಾಗೂ ಡಾ ಡಿ.ಎಂ. ನಂಜುಂಡಪ್ಪ ಸಮಿತಿಯ ವರದಿ ಸಮರ್ಪಕವಾಗಿ 
ಅನುಷ್ಠಾನವಾಗದೇ ಇರುವುದರಿಂದ ಉತ್ತರ ಕರ್ನಾಟಕದ 13 ಅಲ್ಲೆಗಳಗೆ 
ಅನ್ಯಾಯವಾಗುತ್ತಿರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಮುಂದುವರೆದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಜ.ಜ.ನಿಂಗಯ್ಯ, . ಕೆ.ಜಿ.ಬೋಪಯ್ಯ 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಿ.ಟ.ರವಿ ಹಾಗೂ ಇತರರು ಕೊಡಗು, ಚಿಕ್ಕಮಗಳೂರು, 
ಶಿವಮೊಗ್ಗ, ಹಾಸನ ಮತ್ತು ಕಾರವಾರ ಅಲೆಗಳಲ್ಲಿ ಬದ್ಧ ಭಾರೀ ಮಳೆ ಮತ್ತು 
ಜರುಗಾಳಯಂದಾಗಿ ಬೆಳೆ ನಾಶವಾಗಿ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಪರಿಹಾರ 
ನೀಡಲು ವಿಶೇಷ ಪ್ಯಾಕೇಜ್‌ ಘೋಷಿಸುವಂತೆ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ವೈ.ಎಸ್‌.ವಿ. ದತ್ತ, ಹೆಚ್‌.ಡಿ.ರೇವಣ್ಣ, 
ಡಿ.ಸಿ.ತಮ್ಮಣ್ಣ. ಎನ್‌.ಹೆಚ್‌. ಕೋನರಡ್ಡಿ ಹಾಗೂ ಇತರರು ರಾಜ್ಯದ 13 ಜಲ್ಲಾ ಹಾಲು 
ಒಕ್ಕೂಟಗಳ ವ್ಯಾಪ್ತಿಯಲ್ಲ 15೦೦೦ ಮೆಟ್ರಕ್‌ ಟನ್‌ ಹಾಅನ ಪುಡಿ ದಾಸ್ತಾನಿರುವುದರಿಂದ 
ಕೋಟ್ಯಂತರ ರೂಪಾಯಿಗಳು ನಷ್ಟವಾಗುತ್ತಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


ಶ್ರೀಯುತರುಗಳಾದ ಜ.ಆರ್‌. ಪಾಟೀಲ್‌, ಕೆ.ಎಸ್‌.ಪುಟ್ಟಣ್ಣಯ್ಯ ಮತ್ತು ಬ.ಜ.ನಿಂಗಯ್ಯ 
'ಅವರುಗಳು ರಾಜ್ಯದ ಕಲಬುರ್ಗಿ, ಬೀದರ್‌, ವಿಜಯಪುರ ಹಾಗೂ ಉತ್ತರ ಕರ್ನಾಟಕದ 
ಇತರ ಪ್ರದೇಶಗಳಲ್ಲಿ ಅನಾವೃಷ್ಟಿಯ೦ದಾಗಿ ಉಂಟಾಗಿರುವ ತೊಂದರೆಗಳ ಖಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಪು.ತಿ.ನೋ.. 


ಶ್ರೀ ಯು.ಜ.ಬಣಕಾರ್‌ (ಸದಸ್ಯರು) ಅವರು:- 


(1) ಹಿರೇಕೆರೂರು ತಾಲ್ಲೂಕಿನ ಪ್ರಮುಖ ಕೇಂದ್ರವಾಗಿರುವ ರಟ್ಟೇಹಳ್ಳ ಗ್ರಾಮಕ್ಕೆ 
ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಯ (ಹೆಸ್ಲಾಂ) ಉಪ ವಿಭಾಗವನ್ನು 
ಮಂಜೂರು ಮಾಡುವ ಬಗ್ಗೆ ಹಾಗೂ 


(11) ಹಾವೇರಿ ಜಲ್ಲೆಯನ್ನು ನ್ಯಾಷನಲ್‌ ಹಾರ್ಟಕಲ್ಲರ್‌ ಬೋರ್ಡ್‌ (ಎನ್‌.ಹೆಚ್‌.ಬ) 


3. ವಿತ್ತೀಯ ಕಾರ್ಯಕಲಾಪ 


೨೦15-16ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ 
ಚರ್ಚೆ, ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು; 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 


20೦ ಲೋಕೊಂಪಯೊಂಗಿ 


4. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಜಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಇತರ 
ಸಿಬ್ಬ೦ದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕ, 2೦/೮ 
ಶ್ರೀ ಕೃಷ್ಣ ಬೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು: 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ 


ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ,. 


ಜ್‌ 1 


೮. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಒಂಭತ್ತನೇ ಪಟ್ಟ 

ಆ) ದಿನಾಂಕ ೦೭.೦7.೭೦15ರ 
ನಾಲ್ಕನೇ ಪಟ್ಣಯುಂದ ತಡೆಹಿಡಿಯಲಾದ ; ಸಮಾಜ ಕಲ್ಯಾಣ ಹಾಗೂ 
ಶ್ರೀ ಹೆಚ್‌.ಡಿ ರೇವಣ್ಣ ಅವರ ಚುಕ್ಕೆ ಹಿ೦ದುಳದ ವರ್ಗಗಳ ಕಲ್ಯಾಣ 
ಗುರುತಿನ ಪ್ರಶ್ನೆ ಸಂಖ್ಯೆ: 4611೦4) ಸಚಿವರು 

ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಒ೦ಭತ್ತನೇ ಪಟ್ಟ 


6. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಜಿ.ಬೋಪಯ್ಯ ಅವರು ಮಡಿಕೇರಿ ಜಲ್ಲಾ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ 
ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


2. ಕ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆ ಬಾಗೇಪಲ್ಲ ಮತ್ತು ಗುಡಿಬಂಡೆ 
ತಾಲ್ಲೂಕುಗಳಲ್ಲರುವ ಪ್ರಾಥಮಿಕ ಆರೋಗ್ಯ ಕೇ೦ದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲ 
ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆಯಿಂದ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಹೆಚ್‌.ಆರ್‌.ಅಲಗೂರು (ರಾಜು) ಅವರು ಇಂಡಿ ತಾಲ್ಲೂಕು ಚಡಚಣ ಪಟ್ಟಣವನ್ನು 
ಹೊಸ ತಾಲ್ಲೂಕನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


4. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೋಲ್ಲೆ ಅವರು ಅಲ್ಲಾ ಕೇಂದ್ರಗಳಗೆ ದೂರವಿರುವ, 
ಜನಸಂಖ್ಯೆ ಹಾಗೂ ಭೌಗೋಳಕ ವಿಸ್ತೀರ್ಣದ ಆಧಾರದ ಮೇಲೆ ಕೆಲವು ಪ್ರದೇಶಗಳನ್ನು 
ತಾಲ್ಲೂಕುಗಳನ್ನಾಗಿ ಘೋಷಿಸಿ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


5, ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ಬೆಸ್ಕಾಂ ಪರಿಮಿತಿಯಲ್ಲ ಅಧಿಕೃತ ಪರವಾನಗಿ 
ಪಡೆದುಕೊಂಡು ಕಾರ್ಯನಿರ್ವಹಿಸುತ್ತಿರುವ ತುಂಡು ಗುತ್ತಿಗೆದಾರರಿಗೆ ಉ೦ಟಾಗಿರುವ 
ಸಮಸ್ಯೆಗಳ ಬಗ್ಗೆ ಮಾನ್ಯ ಇಂಥನ ಸಚಿವರ ಗಮನ ಸೆಳೆಯುವುದು. 


6. ಕ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲ 
ನಬಾರ್ಡ್‌-೫X೫X ರ ಯೋಜನೆಯಡಿ ಕಾಮಗಾರಿಗಳನ್ನು ಪ್ರಾರಂಭಸದಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,. 


10. 


ವ 


. ಶ್ರೀ ಪಿ. ರಾಜೀವ್‌ ಅವರು ರಾಯಭಾಗ ತಾಲ್ಲೂಕಿನ ಕುಡಚಿ ಪೊಲೀಸ್‌ ಠಾಣಿಯ 


ವ್ಯಾಪ್ತಿಯಲ್ಲ ನಡೆಯುತ್ತಿರುವ ಮಟ್ಟಾ ದಂಧೆಗೆ ಕಾರಣರಾದವರ ಬದಲಗೆ 
ಅಮಾಯಕರನ್ನು ಬಂಧಿಸುತ್ತಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರು ಶಿವಮೊಗ್ಗ-ಹೊಸಪೇಟಿ ರಾಜ್ಯ ಹೆದ್ದಾರಿಯನ್ನು 


ನಾಲ್ಕು ಪಥದ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜಿ.ಎಸ್‌. ಪಾಟೀಲ್‌ ಅವರು ಗದಗ ಜಅಲ್ಲೆಯಲ್ಲ 2೦14-15ನೇ ಸಾಲನಲ್ಲ 


ಅತಿವೃಷ್ಟಿಯ೦ದ ಹಾನಿಗೊಳಗಾದ ಈರುಳ್ಳ ಬೆಳೆಗಾರರಿಗೆ ಪರಿಹಾರ ಧನ ವಿತರಿಸದಿರುವ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಎ೦.ತಿಮ್ಮರಾಯಪ್ಪ ಅವರು ನೀರಾವರಿ ಯೋಜನೆಗೆ ಒಳಪಟ್ಟ ತಾಲ್ಲೂಕುಗಳಲ್ಲಿ 
ಎಸ್‌.ಸಿ.ಪಿ. ಮತ್ತು ಟಿ.ಎಸ್‌.ಪಿ ಅನುದಾನವನ್ನು ಆಯಾ ವರ್ಣಗಳ " ಅಭಿವೃದ್ಧಿ 
ಕಾರ್ಯಕ್ರಮಗಳಗೆ ಮೀಸಅಡುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಸಿದ್ದು ಬ. ನ್ಯಾಮಗೌಡ ಅವರು ಬಾಗಲಕೋಟಿ ಜಲ್ಲೆ ಜಮಖ೦ಡಿಯಲ್ಲ ಸಂಚಾರಿ 


ಪೊಲೀಸ್‌ ಠಾಣಿ ಮಂಜೂರು ಮಾಡುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


.ಶ್ರೀ ಯಶವ೦ತರಾಯಗೌಡ ವಿಠ್ಠಲಗೌಡ ಪಾಟೀಲ್‌ ಅವರು ಮಹಾರಾಷ್ಟದ ಉಜನಿ 


ಜಲಾಯಶಯದಿಂದ ಇಂಡಿ ತಾಲ್ಲೂಕಿನ ಬರಗುಡಿ ಬ್ಯಾರೇಜಗೆ ನೀರು ಬಡುವ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಗೋವಿಂದ ಎ೦.ಕಾರಜೋಳ ಅವರು ನಿರಂತರ ಜ್ಯೋತಿ ಅಳವಡಿಕೆಯಾದ ಮೇಲೆ 


ರೈತರ ನೀರಾವರಿ ಪಂಪ್‌ ಸೆಟ್‌ಗಳಗೆ ವಿದ್ಯುತ್‌ ನಿಲ್ಲಸಿರುವುದರಿಂದ ಉಂಟಾಗಿರುವ 
ತೊಂದರೆಯ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎನ್‌.ಹೆಚ್‌. ಕೋನರೆಡ್ಡಿ ಅವರು ಧಾರವಾಡ ಜಲ್ಲೆಯ ನವಲಗುಂದದಲ್ಲಿ ಹೋಬಳ 


ಕೇಂದ್ರ ಪ್ರಾರಂಭಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌.ಪೇಟೆ ಪಟ್ಟಣದಲ್ಲ ಎ೦.ಎಸ್‌.ಐ.ಎಲ್‌. ಮದ್ಯ 


ಮಾರಾಟ ಮಳಗೆ ಪ್ರಾರಂಭಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


.ಶ್ರೀ ಭೂಸನೂರ ರಮೇಶ್‌ ಬಾಳಪ್ಪ ಅವರು ವಿಜಯಪುರ ಜಲ್ಲೆಯ ಸಿಂಧಗಿ ಕ್ಷೇತ್ರದಲ್ಲಿ 


ಖಾಅಂಖರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುಚ್ಚೆ ಭತ್ತೀ ಮಾಡುವ ಬಗ್ಗೆ ಮಾನ್ಯ 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 
.ಶ್ರೀ ಸಿ.ಎ. ರವಿ ಅವರು ಕಡೂರು ತಾಲ್ಲೂಕು ಸಖರಾಯಪಟ್ಟಣ ಮತ್ತು ಚಿಕ್ಕಮಗಳೂರು 


ತಾಲ್ಲೂಕು ಲಕ್ಯಾ ಹೋಬಳ ಕೆರೆಗಳನ್ನು ಸೇರಿಸಿ ನೀರು ತುಂಬಸುವ ಹಾಗೂ ಕೆರೆಗಳನ್ನು 
ಅಭಿವೃದ್ಧಿಗೊಳಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ.,. 


೨ 62 


18. ಶ್ರೀ ರಘುಮೂರ್ತಿ ಅವರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿಯಲ್ಲ 
ತುಂಗಾಭದ್ರಾ ಜಲಾಶಯದ ಹಿನ್ನೀರಿನಿಂದ ಮೊಳಕಾಲ್ಕೂರು, ಚಳ್ಳಕೆರೆ ಹಾಗೂ ಪಾವಗಡ 
ತಾಲ್ಲೂಕುಗಳ ಎಲ್ಲಾ ಗ್ರಾಮಗಳಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಂಜೂರು 
ಮಾಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


19. ಶ್ರೀ ಸಂಜಯ ಜ.ಪಾಟೀಲ್‌ ಅವರು ಬೆಳಗಾವಿ ಜಲ್ಲಾ ಆಸ್ತ ಸ್ಪತ್ರೆಯಲ್ಲ ಪ್ರಾರಂಭವಾಗಿರುವ 
ನಿರ್ಭಯ ಮಹಿಳಾ ವಿಶೇಷ ಚಿಕಿತ್ಸಾ ಘಟಕಕ್ಕೆ ಮೂಲಭೂತ ಸೆ ಸೌಲಭ್ಯ ಒದಗಿಸುವ ಬಗ್ಗೆ 
ಮಾನ್ಯ ವೈದ್ಯಕೀಯ ಶಿಕ್ಷಣ ರಾಜ್ಯ "ಸಚಿವರ ಗಮನ ಸೆಳೆಯುವುದು. 


_ 2೦. ಶ್ರೀ ಕೆ.ಬ. ಪ್ರಸನ್ನಕುಮಾರ್‌ ಅವರು ಶಿವಮೊಗ್ಗ ನಗರದಲ್ಲ ಪ್ರಾಪರ್ಟಕಾರ್ಡ್‌ನ್ನು 


ಕಡ್ಡಾಯ ಮಾಡಿರುವುದರಿಂದ ಆಸ್ತಿ ಮಾಲೀಕರಿಗೆ ತೊಂದರೆ ಉಂಟಾಗುತ್ತಿರುವ ಖಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


21. ಶ್ರೀ ವಿ. ಸುನೀಲ್‌ಕುಮಾರ್‌ ಮತ್ತು ಶ್ರೀ ಜ.ಎನ್‌. ವಿಜಯಕುಮಾರ್‌ ಅವರುಗಳು 
ಬೆ೦ಗಳೂರು ನಗರದ ಬಳ್ಳಾರಿ ರಸ್ತೆ ಅರಮನೆ ಮ್ಯೈದಾನದಲ್ಲ ಅನಧಿಕೃತ ಕಟ್ಟಡಗಳು 
ನಿರ್ಮಾಣವಾಗಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


22. ಶ್ರೀ ಯು.ಬ.ಬಣಕಾರ ಅವರು ಹಿರೇಕೆರೂರು ತಾಲ್ಲೂಕು ಹ೦ಸಬಾವಿ ಹೋಬಳಗೆ 
ವಸತಿ ಶಾಲೆಯನ್ನು ಮಂಜೂರು ಮಾಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
ಹಿ೦ಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


23. ಶ್ರೀ ಕೆ.ಶಿವಮೂರ್ತಿ ಅವರು ಮಾಯಕೊಂಡ ಕ್ಷೇತ್ರದ ಸಾನವಳ್ಳ-ರಾಜನಹಳ್ಳ ಕೆರೆಗಳಗೆ 
ನೀರು ತುಂಬಸುವ ಯೋಜನೆ ಕಾರ್ಯಗತಗೊಳಸುವ ಬಗ್ಗೆ ಮಾನ್ಯ ' ಭಾರೀ ಮತ್ತು 
ಮಧ್ಯಮ ನೀರಾವರಿ ಸಚವರ ಗಮನ ಸೆಳೆಯುವುದು. 


24. ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ್‌ ಅವರು ಶಿವಮೊಗ್ಗ ತಾಲ್ಲೂಕು ರೇಚಿಕೊಪ್ಪ ಕೆರೆ 
ಏರಿ ದುರಸ್ತಿ ಕಾಮಗಾರಿಯನ್ನು ಕೈಗೊಳ್ಳುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


7. ಅರ್ಥ ಗಂಟಿ ಕಾಲಾವಧಿ ಚರ್ಚೆ 


ಶ್ರೀ ಎಂ.ಕೃಷ್ಣಾರೆಡ್ಡಿ ಅವರು “ಅಕ್ರಮವಾಗಿ ಬಡಾವಣೆ ನಿರ್ಮಿಸುವ” ಬಗ್ಗೆ ದಿನಾಂಕ: 
2೨.೦೮.2೦1೮ರ ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳ ಒಂದನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: ೮೨(ರರಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂದಿಸಿದಂತೆ ಅರ್ಧ ಗಂಟಿ ಕಾಲ 
ಚರ್ಚಿಸುವುದು. 


ಎಂ.ಗುರುರಾಖ 
ಕಾರ್ಯದರ್ಶಿ 
Raj Nea 


ನ ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


